ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಕಾಡುಪ್ರಾಣಿ ಮತ್ತು ಮಾನವನ ನಡುವೆ ಸಂಘರ್ಷ ಕುರಿತು 

ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

448 (546) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ರಾಜ್ಯದ ಯಾವ ಯಾವ ಜಿಲ್ಲೆಗಳಲ್ಲಿ ಆನೆಗಳ ದಾಳಿ ನಡೆಯುತ್ತಿರುತ್ತದೆ; 


(ಆ) ಕಳೆದ 3 ವರ್ಷಗಳಲ್ಲಿ ಆನೆಗಳ ಹಾವಳಿಯಿಂದ ಮೃತಪಟ್ಟಿವರ ಸಂಖ್ಯೆ ಎಷ್ಟು ; ಅವರಿಗೆ ನೀಡಿರುವ 
ಪರಿಹಾರ ಧನ ಎಷ್ಟು ; ಆಗಿರುವ ಬೆಳೆ ನಷ್ಠ ಎಷ್ಟು ; ಬೆಳೆ ನಷ್ಠ ಉಂಟಾದ ರೈತರಿಗೆ ಪರಿಹಾರ 
ನೀಡಲಾಗಿದೆ 


(ಇ) ಕಾಡುಪ್ರಾಣಿ ಮತ್ತು ಮಾನವನ ಮಧ್ಯೆ ಉಂಟಾಗುವ ಸಂಘರ್ಷಗಳನ್ನು ತಪ್ಪಿಸಲು ಕೇಂದ್ರ ಮತ್ತು 
ರಾಜ್ಯ ಸರ್ಕಾರಗಳ ಯೋಜನೆಗಳೇನು ; ಇವುಗಳನ್ನು ಎಷ್ಟರ ಮಟ್ಟೆಗೆ ಅನುಷ್ಠಾನಗೊಳಿಸಲಾಗಿದೆ? 
(ವಿವರ ನೀಡುವುದು) 


